ಕರ್ನಾಟಿಕ ವಿಧಾನ ಪರಿಷತ್ತು 


ಸಿ ಗ್‌ ಗುರುತ್ದೂದ ಪ ಸಾಷ್ಯೆ TA 
ಸದಸ್ಯರ ಹೆಸರು : ಶ್ರೀ ಬಿ.ಜಿ ಪಾಟೀಲ್‌ . 
. (ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರದಿಂದ ಚುನಾಯಿತರಾದವರು) 
ಉತ್ತರಿಸಬೇಕಾದ ದಿನಾಂಕ |: 21-12-2018 
ಉತ್ತರಿಸುವ ಸಚಿವರು ¥ ಮಾನ್ಯ ನಗರಾಭಿವೃದ್ಧಿ ಮತ್ತು ವಸತಿ ಸಚಿವರು 
ಕ್ತ 
ಳ್‌ ಪ ಉತ್ತರ 
| ಸೆಂ. ಪನ್ನ ~್‌ 
ಅ ಕ ರಗಿ ನಗರದ ಪಟೇಲ್‌ ಚೌಕ್‌- 
) | ಕಲಬು ಈ ಕಲಬುರಗಿ ನಗರದ ಪಟೇಲ್‌ ಚೌಕ್‌-ಜಗತ್‌ವರೆಗಿನ ಮುಖ್ಯರಸ್ತೆ ಅಭಿವೃದ್ಧಿ 
ಜಗತ್‌ಬರೆಗಿನ ಮುಖ್ಯರಸ್ತೆ ಅಬಿವೃದ್ದಿ ದೌ 9 
kas ೮ | ಪಡಿಸಲಾಗುತಿದೆ. 
ಪಡಿಸಲಾಗುತ್ತಿದೆಯೇ; ಗ್‌ 
ಆ) ಕಲಬುರ್ಗಿ ಮಹಾನಗರಪಾಲಿಕೆಗೆ ಸಗರೋತ್ಸಾನ ಯೋಜನೆಯಡಿ ಮಂಜೂರು ಮಾಡಿರುವ 
ರೂ.40 ಕೋಟಿಗಳ ವಿಶೇಷ ಅನುದಾನದಿಂದ ರೂ.10.00 ಕೋಟಿ ಅನುದಾನವನ್ನು 
ಇದಕ್ಕೆ " ಎಷ್ಟು ಅನುದಾನ ಬಿಡುಗಡೆ | £ದಗಿಸಲಾಗಿರುಕ್ತದೆ. ಸದರಿ ಅನುದಾನದಲ್ಲಿ ಈ ಕೆಳಕಂಡ ಕಾಮಗಾರಿಗಳು 
ಮಾಡಲಾಗಿದೆ; ಈ ಯೋಜನೆ ಯಾವ ಒಳಗೊಂಡಿರುತವೆ. 
ಯಾವ ಕಾಮಗಾರಿಗಳನ್ನು KW 
ಒಳಗೊಂಡಿದೆ: (ಸಮಗ್ರ ಮಾಹಿತಿ |) ಸರದಾರ ವಲ್ಲಾಬಾಯಿ ಪಟೀಲ್‌, ಜಗೆತ್‌ ವೃತ್ತ ಅಭಿವೃದ್ಧಿ ಮತ್ತು ಟ್ರಾಫಿಕ್‌ 
ನೀಡುವುದು) ಐಲ್ಯಾಂಡ್‌, ಎರಡು ಬದಿಗಳಲ್ಲಿ ಚರಂಡಿ ಮತ್ತು ಕೇಬಲ್‌ ಡಕ್ಟ್‌ ಅಳವಡಿಸುವುದು, 
ಘುಟ್‌ಪಾತ್‌, ಎರಡು ಬದಿಗಳಲ್ಲಿ ಡಾಂಬರ್‌ ರಸ್ತೆ ಅಗಲೀಕರಣ 7.50 ಮೀಟರ್‌ ನಿಂದ 
1.50 ಮೀಟಿರ್‌ನ ವರೆಗೆ ಮತ್ತು ರನ್ಷೆ ವಿಭಜಕವನ್ನು ಅಭಿವೃದ್ಧಿ ಪಡಿಸಲಾಗುತ್ತಿದೆ. 

ಇ) | ಈ ರಸ್ತೆ ಕಾಮಗಾರಿ ವಿಳಂಬವಾಗಿ | ಸದರಿ ರನ್ಷೆಯಲ್ಲಿ ಚರಂಡಿ ಮತ್ತು ಡಕ್ಸ್‌ ಕಾಮಗಾರಿಯನ್ನು ಕೈಗೊಳ್ಳಲು ಪ್ರಾರಂಭಿಸಿದಾಗ 
ನಡೆಯುತ್ತಿರುವುದರಿಂದ ಕುಡಿಯುವ ನೀರಿನ ಪೈಪ್‌ ಲೈನ್‌ ಮತ್ತು ವಿದ್ಯುಚ್ಛಕ್ತಿ ಕೇಬಲ್‌ಗಳು ಹಾಗೂ ದೂರಬಾಣಿ 
ಸಾರ್ವಜನಿಕರಿಗೆ ಕೇಬಲ್‌ಗಳು ಬರುತ್ತಿರುವ ಕಾರಣ ಮಹಷಿನರಿಯಿಂದ ಮಾಡುವ ಬದಲು ಚರಂಡಿ ಮತ್ತು 
ತೊಂದರೆಯಾಗುತ್ತಿರುವುದು ಸರ್ಕಾರದ ಡಕ್ಟ್‌ ಅಗೆತವನ್ನು ವ್ಯಕ್ತಿಗಳಿಂದ ಮಾಡಿಸಲಾಗುತ್ತಿದ್ದು ಮತ್ತು 2018ರ ವಿಧಾನ ಸಭಾ 
ಗಮನಕ್ಕೆ ಬಂದಿದೆಯೇ; ಬಂದಿದ್ದಲ್ಲಿ | ಚುನಾವಣೆ ವೇಳೆಯಲ್ಲಿ ದೂರ ಸಂಪರ್ಕ ಕೇಬಲ್‌ಗಳು ಕಡಿದ ಹೋಗುವ 
ಕಾರಣಗಳೇನು; (ಮಾಹಿತಿ | ಸಂಭವವಿರುವುದರಿಂದ ಚುನಾವಣೆ ವೇಳೆಯಲ್ಲಿ ಕಾಮಗಾರಿಯನ್ನು 
ನೀಡುವುದು) ತಡೆಹಿಡಿಯಲಾಗಿರುತ್ತದೆ. ಈ ಎಲ್ಲಾ ಕಾರಣಗಳಿಂದ ಕಾಮಗಾರಿಯು ವಿಳಂಬವಾಗಿರುತ್ತದೆ. 

ಈ) ಸದರಿ ಕಾಮಗಾರಿಯು ಎಡಭಾಗದಲ್ಲಿ ಕೆಲವೊಂದು ಆಸ್ತಿದಾರರು ರಸ್ತೆಯನ್ನು ಅತಿಕ್ರಮಣ 

ಮಾಡಿರುತ್ತಾರೆ. ಅತಿಕ್ರಮಣವನ್ನು ತೆರವುಗೊಳಿಸಲು ಭೂಮಾಪನ ಕಛೇರಿ ರವರಿಗೆ ಪತ್ರ 
ಬರೆಯಲಾಗಿದ್ದು ಅವರಿಂದ ಅಳತೆ ಮಾಡಿಸಿ ತೆರವುಗೊಳಿಸಲಾಗುವುದು ಮತ್ತು 
ಈ ರಸ್ತೆ ಕಾಮಗಾರಿ o 
WN ಕಾಮಗಾರಿಯನ್ನು ಮಾರ್ಚ್‌-2019ರಲ್ಲಿ ಪೂರ್ಣಗೊಳಿಸಲು ಕ್ರಮವಹಿಸಲಾಗಿದೆ. ಸದರಿ 
ಪೂರ್ಣಗೊಳುವುದು ಯಾವಾಗ? ik ಮ 
ಕಾಮಗಾರಿಯು ಜಗತ್‌ ವೃತ್ತದಿಂದ ಎಸ್‌.ವಿ.ಪಿ. ವೃತ್ತದವರೆಗೆ ಬಲಭಾಗದಲ್ಲಿ ಚರಂಡಿ 
(ವಿವರ ನೀಡುವುದು) 3 3 ಈ 
ಮತ್ತು ರಸ್ತೆ ಶೇ.80% ರಷ್ಟು ಪೂರ್ಣಗೊಂಡಿದ್ದು, ಎಡಭಾಗದಲ್ಲಿ ಶೇ.30% ರಷ್ಟು ಚರಂಡಿ 
ಕಾಮಗಾರಿ ಪೂರ್ಣಗೊಂಡಿದೆ. ಬಾಕಿ ಇರುವ ಕಾಮಗಾರಿಯನ್ನು ಮಾರ್ಚ್‌-2019ರಲ್ಲಿ 
ಪೂರ್ಣಗೊಳಿಸಲು ಯೋಜನೆ ರೂಪಿಸಲಾಗಿದೆ. 


ಸಂಖ್ಯೆ: ನಅಇ 277 ಎಸ್‌ಎಫ್‌ಸಿ 2018 


